ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತು 


: 2296 


ಮಾನ್ಯ ಸದಸ್ಯರ ಹೆಸರು : ಶ್ರೀ ಅ. ದೇವೇಗೌಡ 
(ಪದವೀಧರರ ಕೇತು) 
ಉತ್ತರಿಸಬೇಕಾದ ದಿನಾಂಕ : 21.03.2022 
ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಶ್ರ ಪ್ರಶ್ನೆಗಳು ಉತ್ತರ 
ಸಲ 
ಅ) | ಸರ್ಕಾರವು ದಿನಾಂಕ:20.07.2020ರಂದು | ಮಾಹಿತಿ ಲಭ್ಯವಿರುವುದಿಲ್ಲ. 


NHK/RBSKರಲ್ಲಿ ಗುತ್ತಿಗೆ ಆಧಾರದಲ್ಲಿ 
ಕೆಲಸ, ವನಿರ್ಮಹಿಸುತಿರುವ ಆಯುಷ್‌ 
ವೈದ್ಯರ ವೇತನವನ್ನು ರೂ.48,000/-ಗಳಿಗೆ 
ತಕ್ಷಣ ಹೆಚ್ಚಿಸುವುದಾಗಿ ಪತ್ರಿಕಾ ಹೇಳಿಕೆ 


ನೀಡಿರುವುದು ನಿಜವೇ; ಅದು 
ಕಾರ್ಯಗತವಾಗಿದೆಯೇ; ಆಗದಿದ್ದಲ್ಲಿ, 
ಕಾರಣವೇನು; 
es) | NHKIRBSK ಅಡಿಯಲ್ಲಿ, ಗುತ್ತಿಗೆ | ಹೌದು. 
ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ 
ಆಯುಷ್‌ ವೈದ್ಯರಿಗೂ ಆಲೋಪತಿ ಕಾರ್ನ್ಮಿಕ ಇಲಾಖೆಯ ಅಧಿಸೂಚನೆ 
ವೈದ್ಯರಿಗೂ ಒಂದೇ ಕೆಲಸ ಆದರೂ | ಸೆ೦ಖ್ಯ;KAE 125 LWA 2015 
ವೇತಸದಲ್ಲಿ ತಾರತಮ್ಯವಿದೆಯೇ; ಇದ್ದಲ್ಲಿ, | ದಿಪಾ೦ಕ:06.01.2017 (From 01.04.2021 to 
ಕಾರ್ಮಿಕ ನ್ಯಾಯಾಲಯದ | 31.03.2022)ರಲ್ಲಿ ಸೂಚಿಸಿರುವಂತೆ 
ಆದೇಶಾನುಸಾರ ಸಮಾನ ಕೆಲಸಕ್ಕೆ | ಆಸ್ಪತ್ರೆಗಳು, ಪ್ರಸೂತಿ ಆಸ್ಪತ್ರೆ, ನರ್ಸಿಂಗ್‌ 
ಸಮಾನ ವೇತನ | ಹೋಂ, ಚಿಕಿತ್ಸಾಲಯಗಳು ಮತ್ತು 
ಅನ್ನಯವಾಗುವುದಿಲ್ಲವೇ; ಸಮಾನ | ಡಿಲಡಿಫನ್‌ ಕೇಂದ್ರಗಳಲ್ಲಿ ಕರ್ತವ್ಯ 
ವೇತನ ' ಪಡೆಯಲು ಆಯುಷ್‌ ವೈದ್ಯರು | ನಿರ್ವಹಿಸುತ್ತಿರುವ ಖಾಸಗಿ ಆಯುಷ್‌ 
ಅರ್ಹರಿಲ್ಲವೇ; ವೈದ್ಯರಿಗೆ Qunior doctors degree), 
Ayurvedic doctors degree), Homeopathy 
doctors degree) ರೂ.40000/- 
ನಿಗಧಿಯಾಗಿರುತ್ತದೆ. 
ಕೇಂದ್ರ ಸರ್ಕಾರದ ರಾಷ್ಟೀಯ 
© ಆರೋಗ್ಯ ಅಭಿಯಾನ ಪ್ರತೀ ವರ್ಷದ ಆರ್‌ 
.ಓ.ಪಿ ಅನುಮೋದನೆಯಂತೆ ರಾಷ್ಟ್ರೀಯ 
ಆರೋಗ್ಯ ಅಭಿಯಾನ ಆರ್‌.ಬಿ.ಎಸ್‌.ಕೆ 
ಕಾರ್ಯಕ್ರಮದಡಿ ಕರ್ತವ್ಯ 
ನಿರ್ವಹಿಸುತ್ತಿರುವ 853 ಆರ್‌.ಬಿಎಸ್‌.ಕೆ 
ವೈದ್ಯಾಧಿಕಾರಿಗಳಿಗೆ ವೇತನ 


ನೀಡಲಾಗುತ್ತಿದೆ. 


ಎ 


pA 


ಇ ಖಾಸಗಿ ವಲಯದಲ್ಲಿ ಕೆಲಸ| ಹೌದು. 
ಮಾಡುವ  ಆಯುಹ್‌ ವೈದ್ಯರಿಗೆ 


ಸರ್ಕಾರ ಕನಿಷ್ಠ ವೇತನ ಕಾರ್ಮಿಕ ಇಲಾಖೆಯ ಅಧಿಸೂಚನೆ 
ನಿಗಧಿಪಡಿಸಿದೆಯೇ; ಸಂ೦ಖ್ಯೆ;KAE 125 LWA 2015 
ನಿಗಧಿಪಡಿಸಿದ್ದಲ್ಲಿ, ನಿಗಧಿಪಡಿಸಿದ | ದಿನಾ೦ಕ:06.01.2017 (From 01.04.2021 to 
ವೇತನವೆಷ್ಟು; ಸರ್ಕಾರದಲ್ಲಿ ಕೆಲಸ] 31.03.2022)ರಲ್ಲಿ ಸೂಚಿಸಿರುವಂತೆ 
ನಿರ್ವಹಿಸುತ್ತಿರುವ ಆಯುಷ್‌ | ಆಸ್ಪತ್ರೆಗಳು, ಪ್ರಸೂತಿ ಆಸ್ಪತ್ರೆ, ನರ್ಸಿಂಗ್‌ 
ವೈದ್ಯರಿಗೆ ಈ ಕನಿಷ್ಠ ವೇತನ! ಹೋಂ, ಚಿಕಿತ್ಸಾಲಯಗಳು ಮತ್ತು 
ಅನ್ನಯಿಸುವುದಿಲ್ಲಪೇ? ಡಿಅಡಿಫ್ಷನ್‌ ಕೇಂದ್ರಗಳಲ್ಲಿ ಕರ್ತವ್ಯ 


ನಿರ್ವಹಿಸುತ್ತಿರುವ ಖಾಸಗಿ ಆಯುಷ್‌ 
ವೈದ್ಯರಿಗೆ Qunior doctors degree), 
Ayurvedic doctors degree), Homeopathy 
dಂಂtಂrs ಲೇ) ಕನಿಷ್ಟ ಮೇತನ 
ರೂ4000ಂ/- ನಿಗಧಿಯಾಗಿರುತ್ತದೆ. | 


ಆ.ಕು.ಕ 51 ಎಸ್‌.ಟಿ.ಕ್ಕೊ 2022 


ಡಾ ಕೆಸುಧಾಕರ್‌ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕಣ ಸಚಿವರು 


